ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


55 


1. 

2 ಸದಸ್ಯರಹೆಸರು ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
3. ಉತ್ತರಿಸಬೇಕಾದ ದಿನಾಂಕ 21.09.2020 
4.  ಉತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 

ಫ್ರ. ಪ್ರಶ್ನೆಗಳು ಉತ್ತರಗಳು 

ಸಂ. 

ಅ) | ಕೋವಿಡ್‌-19ರ ರೋಗ | ಪೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 17 
ಹರಡುವಿಕೆಯು ಪ್ರಾರಂಭಗೊಂಡ | ಸರ್ಕಾರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳು 
ದಿನಾ೦ಕ:23.03.2020 ರಿಂದ | ಕಾರ್ಯನಿರ್ವಹಿಸುತಿದ್ದು, ಅವು ಈ ಕೆಳಕಂಡಂತಿವೆ. 
ಇಲ್ಲಿಯವರೆಗೆ ವೈದ್ಯಕೀಯ ಶಿಕ್ಷಣ |1. ಬೆಂಗಳೂರು ವೈದ್ಯಕೀಯಕಾಲೇಜು ಮತ್ತು 
ಇಲಾಖೆಯ ಅಧೀನದ ಸರ್ಕಾರಿ ಸಂಶೋಧನಾ ಸಂಸ್ಥೆ, ಬೆಂಗಳೂರು 
ಕಾಲೇಜು/ಆಸ್ಪತ್ರೆಗಳು ಯಾವುವು: |2. ಬೌರಿಂಗ್‌ ಅಂಡ್‌ ಲೇಡಿಕರ್ಜನ್‌ ವೈದ್ಯಕೀಯ 
ಅವುಗಳ ಮೂಲಭೂತ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ 
ಸೌಕರ್ಯಕ್ಕಾಗಿ ಮಂಜೂರು ಬೆಂಗಳೂರು 
ಮಾಡಲಾದ ಅನುದಾನ ಎಷ್ಟು: |3. ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು 


ವೆಚ್ಚ ಮಾಡಲಾದ ಅನುದಾನ 


ಎಷ್ಟು:(ಜಿಲ್ಲಾವಾರು ಮತ್ತು 
ತಾಲ್ಲೂಸುವಾರು ಆಸ್ಪತ್ರೆಗಳ 
ಮಾಹಿತಿಯೊಂದಿಗೆ ವಿವರ 
ಒದಗಿಸುವುದು) 


15. 


16. 


17. 


ಬೀದರ್‌ ವೈದ್ಯಕೀಯ ವಿಜ್ಞಾನಗಳ 


ಸಂಶೋಧನಾ ಸಂಸ್ಥೆ, ಮೈಸೂರು 
ಮಂಡ್ಯಮೈದ್ಯಕೀಯ ವಿಜ್ಞಾನ ಸಂಸ್ಥೆ, ಮಂಡ್ಯ 
ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ 
ಹುಬ್ಬಳಿ 

ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಬಳ್ಳಾರಿ 

ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, 
ಶಿವಮೊಗ್ಗ 

ಚೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, 
ಬೆಳಗಾವಿ 

ರಾಯಚೂರು ವೈದ್ಯಕೀಯ ವಿಜ್ಞಾನಗಳ 
ರಾಯಚೂರು 


ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, 


ಹಾಸನ 


ಬೀದರ್‌ 


. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, 


ಗುಲ್ಬರ್ಗಾ 


_ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ 


ಸಂಸ್ಥೆ, ಚಾಮರಾಜನಗರ 


ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, 


ಕೊಡಗು. 

ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ 
ಕಾರವಾರ. 

ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ 
ಕೊಪ್ಪಳ 

ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಗದಗ 


ಮೇಲ್ಕಂಡ ವೈದ್ಯಕೀಯ ಕಾಲೇಜುಗಳು ರಾಜ್ಯ 
ಸರ್ಕಾರದಿಂದ ನೀಡಲ್ಪಡುವ ಸಹಾಯಾನು 
ದಾನದಿಂದ ಕಾರ್ಯನಿರ್ವಹಿಸುತ್ತಿವೆ. ಸದರಿ 
ವೈದ್ಯಕೀಯ ಕಾಲೇಜುಗಳಿಗೆ ಎಂಸಿಐ ಮಾರ್ಗ 
ಸೂಚಿಯನುಸಾರ ಕಾಲಕಾಲಕ್ಕೆ ಅಗತ್ಯವಿರುವ 
ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು 
ಒದಗಿಸಲಾಗಿರುತ್ತದೆ. 


ಮುಂದುವರೆದು, ಮೇಲ್ಕಂಡ ವೈದ್ಯಕೀಯ 
ಕಾಲೇಜುಗಳು ಸ್ವಾಯತ್ತ ಸ್ಥಾನ ಮಾನವನ್ನು 
ಹೊಂದಿದ್ದು, ಸಂಸ್ಥೆಗಳಲ್ಲಿ ಲಭ್ಯವಿರುವ ಆಂತರಿಕ 
ಸಂಪನ್ನ್ಮೂಲಗಳಿಂದಲೂ ಸಹ ಮೂಲಭೂತ 
ಸೌಕರ್ಯಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ರಾಜ್ಯದಲ್ಲಿ ಕೋವಿಡ್‌-19 ಸೋಂಕು ಹರಡುವಿಕೆಗೆ 
ಪ್ರಾರಂಭಗೊಂಡ ನಂತರ ಮೇಲ್ಕಂಡ ಸರ್ಕಾರಿ 
ಸ್ಮಾಯತ್ತ ವೈದ್ಯಕೀಯ ಕಾಲೇಜುಗಳ ಬೋಧನಾ 
ಆಸ್ಪತ್ರೆಗಳನ್ನು ಕೋವಿಡ್‌ ಆಸ್ಪತ್ರೆಗಳನ್ನಾಗಿ 
ಪರಿವರ್ತಿಸಲಾಗಿರುತ್ತದೆ. 


ಮೇಲ್ಕಂಡ ವೈದ್ಯಕೀಯ ಕಾಲೇಜುಗಳ ಬೋಧನಾ 
ಆಸ್ಪತ್ರೆಗಳಲ್ಲಿ ಕೋವಿಡ್‌-19 ರೋಗ 
ಪ್ರಾರಂಭಗೊಂಡ ದಿನಾಂಕದಿಂದ ಇಲ್ಲಿಯವರೆಗೆ 
ಮೂಲಭೂತ ಸೌಕರ್ಯಕ್ಕಾಗಿ ಮಂಜೂರು 
ಮಾಡಲಾದ ಹಾಗೂ ಖರ್ಚು ಮಾಡಲಾದ 
ಅಮುದಾನದ ವಿವರಗಳು ಈ ಕೆಳಕಂಡಂತಿದೆ. 


1. ಕೋವಿಡ್‌-19 ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ 
ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸಲು 
ಅನುವಾಗುವಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಸ್ವಾಯತ್ತ 
ವೈದ್ಯಕೀಯ ಕಾಲೇಜುಗಳ ಬೋಧನಾ 
ಆಸ್ಪತ್ರೆಗಳಲ್ಲಿ ಹೈ-ಪ್ಲೋ ಆಕ್ಸಿಜನ್‌ ಯೂನಿಟ್‌ 
ಗಳೊಂದಿಗೆ ಮೆಡಿಕಲ್‌ ಗ್ಯಾಸ್‌ ಪೈಪ್‌ಲೈನ್‌ ಹಾಗೂ 
ಸಿವಿಲ್‌ ಮತ್ತು ಎಲೆಕ್ಟಿಕಲ್‌ ಕಾಮಗಾರಿಗಳನ್ನು 
ಅಂದಾಜು ಮೆಚ್ಚ ರೂ5717 ಕೋಟಿಗಳ 
ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದ್ದು, ಸದರಿ 
ಕಾಮಗಾರಿಯು ಚಾಲನೆಯಲ್ಲಿರುತ್ತದೆ. 


2. ಸರ್ಕಾರಿ ಮೈದ್ಯಕೀಯ ಸ್ವಾಯತ್ತ ಸಂಸ್ಥೆಗಳ 
ಪ್ರಯೋಗಾಲಯಗಳಲ್ಲಿ ಕೋವಿಡ್‌-19 ಪರೀಕ್ಷಾ 
ಸಾಮರ್ಥ್ಯವನ್ನು ಹೆಚ್ಚಿಸಲು ಅವಶ್ಯವಿರುವ 
RTPCR Lab Wಉಪಕರಣಗಳನ್ನು ಒಟ್ಟಾರೆ 
ಅಂದಾಜು ವೆಚ್ಚ ರೂ.1615 ಕೋಟಿಗಳ 
ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿರುತದೆ. ಈ 
ಮೊತ್ತದಲ್ಲಿ ಉಪಕರಣಗಳನ್ನು ಖರೀದಿಸಲು 


ಈಗಾಗಲೇ ಸರಬರಾಜು ಆದೇಶ 
ನೀಡಲಾಗಿರುತ್ತದೆ. 


. ಕೋವಿಡ್‌-19 ನಿರ್ವಹಣೆಗಾಗಿ ವೈದ್ಯಕೀಯ 


ಕಾಲೇಜುಗಳಿಗೆ ಅವಶ್ಯವಿರುವ ICU 
ಉಪಕರಣಗಳನ್ನು ಖರೀದಿಸಲು ತಗಲುವ 
ಅಂದಾಜು ಪೆಚ್ಚ ರೂಂ481 ಕೋಟಿಗಳಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 


. ಕೋವಿಡ್‌-19 ಸೋಂಕಿನಿಂದ ಭಾದಿತರಾಗಿದ್ದ 


ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸಲು 
ಅನುವಾಗುವಂತೆ ರೂ.33.00 ಕೋಟಿ ವೆಚ್ಚದ 
ವೈದ್ಯಕೀಯ ಸಲಕರಣೆಗಳು/ ಪರಿಕರಗಳನ್ನು 
ಖರೀದಿಸಿರುವುದಕೆ ಘಟನೋತ್ತರ ಆಡಳಿತಾತ್ಮಕ 


ಅನುಮೋದನೆ ನೀಡಲಾಗಿದ್ದು, ಈ 
ಅನುದಾನವನ್ನು ಈಗಾಗಲೇ ಸಂಪೂರ್ಣವಾಗಿ 
ಉಪಯೋಗಿಸಿಕೊಳ್ಳಲಾಗಿರುತ್ತದೆ. 


ಸಂಖ್ಯೆ: ಎ೦ಇಡಿ 329 ಎಂಪಿಎಸ್‌ 2020 


a್‌ 
ER 


ವೈದ್ಯಕೀಯ ಶಿಕ್ಷಣ ಸಚಿವರು. 


